ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1364 
ವಿಧಾನ ಪರಿಷತ್‌ ಸದಸ್ಯರ ಹೆಸರು ಶ್ರೀ ಕಪಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸುವವರು ಮಾನ್ಯ ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ ಮತ್ತು 
ಸಾರ್ವಜನಿಕ ಸಂಪರ್ಕ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 16.03.2021 
ಕ್ರಸಂ ಪ್ರೆಕ್ನೆ ಉತ್ತರೆ 
ಅ) 1ಕೋವಿಡ್‌-19 ನಂದಾಗಿ ಹೌದು. 
ರಾಜ್ಯಾದ್ಯಂತ ಸಣ್ಣ ಕೈಗಾರಿಕೆಗಳು 
ಕುಸಿದಿದ್ದು, ಇದನ್ನೇ ನಂಬಿರುವ 
ಸಣ್ಣ ಉದ್ದಿಮೆದಾರರು. ತೀವ್ರ 
ಆರ್ಥಿಕ ಸಂಕಷ್ಟದಲ್ಲಿರುವುದು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಹಾಗಿಡ್ಡಲ್ಲ ಇಂತಹ ಸಂಕಷ್ಟದಲ್ಲಿರುವ 
ಸಣ್ಣ ಉದ್ದಿಮೆದಾರರ ಆರ್ಥಿಕ 
ಚೈತನ್ಯತೆ ಕುರಿತು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು; 


ಕೊರೋನದಿಂದ ಸಂಕಷ್ಟದಲ್ಲಿರುವ ಸಣ್ಣ ಕೈಗಾರಿಕೆಗಳಿಗೆ ಸರ್ಕಾರದಿಂದ `ಈ 
ಕೆಳಗಿನ ಯೋಜನೆಗಳನ್ನು ರೂಪಿಸಲಾಗಿರುತ್ತದೆ: 


1. ಇಂಧನ ಇಲಾಖೆಯು ಸೂಕ್ಷ್ಯ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ 2020 ರ 
ಏಪ್ರಿಲ್‌ ಮತ್ತು ಮೇ ತಿಂಗಳುಗಳ ಬೇಡಿಕೆ ಶುಲ ಮತ್ತು ಸ್ಥಿರ ಶುಲ್ಕವನ್ನು 
ಮನ್ನಾ ಮಾಡಿರುತ್ತದೆ. 


ಇಂಧನ ಇಲಾಖೆಯು ವಿದ್ಯುತ್‌ ಬಿಲ್ಲನ್ನು ಪ್ರಾಮಾಣಿಕವಾಗಿ ನಿಗದಿತ 
ಅವಧಿಯೊಳಗೆ ಪಾವತಿಸುವ ಕೈಗಾರಿಕೆಗಳಿಗೆ ರಿಯಾಯಿತಿಯನ್ನು ನೀಡಿರುತ್ತದೆ. 
ಹೆಚ್‌ಟಿ ಗರಿಷ್ಟ ಮಿತಿ ರೂ.1.00 ಲಕ್ಷ, ಎಲ್‌ಟಿ ಗರಿಷ್ಠ ಮಿತಿ ರೂ.10,000/- 


1 ರಿಂದ 5 
ಪಾವತಿಸಿದಲ್ಲಿ 


ದಿನಡೊಳಗಗೆ 73 1% ರಿಯಾಯಿತಿ 
6 ರಿಂದ 15 
ಪಾವತಿಸಿದಲ್ಲಿ 
15 ರಿಂದ 30 
ಪಾವತಿಸಿದಲ್ಲಿ 


ದಿಸಡೊಳಿಗೆ1ಶೇ 0.5% ರಿಯಾಯಿತಿ 


ದಿನದೊಳೆಗೆ ರಿಯಾಯಿತಿ 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯು ಉದ್ಯಮಶೀಲರು 
ತಮಗೆ ಹಂಚಿಕೆಯಾದ ನಿವೇಶನಗಳ ಕಂತು 2020. ರ ಮಾರ್ಜ್‌, ಏಪ್ರಿಲ್‌ 
ಮತ್ತು ಮೇ ತಿಂಗಳುಗಳಲ್ಲಿ ಪಾವತಿಸದಿದ್ದಲ್ಲಿ ಆ ಪಾವತಿಯನ್ನು ಕ್ರಮವಾಗಿ 3 
ತಿಂಗಳು ಮುಂದೂಡಲಾಗಿದೆ ಮತ್ತು ಈ ಮೊತ್ತಕ್ಕೆ ಯಾವುದೇ 
ವಿಧಿಸುವುದಿಲ್ಲ. 


4. ಕರ್ನಾಟಕ ರಾಜ್ಯ ಸಣ್ಣ ಕೈಗಾಕಗಳ ಅಭಿವೈದ್ಧಿ ನಿಗಮವು ಉದ್ದೆಮಶೀಠು 
ತಮಗೆ ಹಂಚಿಕೆಯಾದ ನಿವೇಶನಗಳ ಕಂತು, ಮಳಿಗೆಗಳ ಬಾಡಿಗೆ ಮತ್ತು 
ನೀರಿನ ಶುಲ್ಕಗಳ 2020 ರ ಏಪ್ರಿಲ್‌,ಮೇ ಮತ್ತು ಜೂನ್‌ ತಿಂಗಳುಗಳ 
ಕಂತನ್ನು ಈ ಕೆಳಗಿನಂತೆ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ. ಇದಕ್ಕೆ 
ಯಾವುದೇ ಬಡ್ಡಿಯನ್ನು ವಿಧಿಸಲಾಗುವುದಿಲ್ಲ: 


ಏಪ್ರಿಲ್‌ 2020 |] ಜೂನ್‌ 2020 ತಿಂಗಳ ಕಂತಿನೆ 
ತಿಂಗಳ ಕಂತು ಜೊತೆ ಪಾವತಿಸತಕ್ಕದ್ದು 
ಮೇ 2020 ಜುಲೈ 2020 ತಿಂಗಳ ಕಂತಿನ 
ತಿಂಗಳ ಕಂತು ಜೊತೆ ಪಾವತಿಸತಕ್ಕದ್ದು 
ಜೂನ್‌ 2020 ಆಗಸ್ಟ್‌ 2020 ತಿಂಗಳ ಕಂತಿನೆ 
ತಿಂಗಳ ಕಂತು ಜೊತೆ ಪಾವತಿಸತಕ್ಕದ್ದು 


ಇ) 


ಇಂತಹ `ಉದ್ದಿಮೆದಾರರಗ `ಸಾಲ 
ಸೌಲಭ್ಯ ಮತ್ತು. ಸಾಲ ಮರುಪಾವತಿ 
ವಿನಾಯಿತಿ ಕುರಿತ ಯೋಜನೆಗಳು 
ಸರ್ಕಾರದ ಮುಂದಿದೆಯೇ? 


ಕೇಂದ್ರ ಸರ್ಕರ ಘೋಷಿಸಿರುವ “ಅತ್ಮ ' ನಿರ್ಧರ `ಭಾರತ ಅಭಿಯಾನ” `ದ 
ಅಡಿಯಲ್ಲಿ ಅತೀ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳನ್ನು 
ಪುನಶ್ಚೇತನಗೊಳಿಸಲು ಮತ್ತು ಉದ್ಯಮಗಳಿಗೆ ಆರ್ಥಿಕ ನೆರವು ನೀಡುವ 
ಯೋಜನೆಯಲ್ಲಿ ಈ ಕೆಳಗಿನ ನೆರವು ದೊರೆತಿದೆ: 


ಭಾರತ ಸರ್ಕಾರವು “ಇ.ಸಿ.ಎಲ್‌.ಜಿ”-ಎಮರ್ಜೆನ್ನಿ ಕ್ರೆಡಿಟ್‌ ಲೈನ್‌ ಗ್ಯಾರಂಟಿ 
ಯೋಜನೆಯನ್ನು ಜಾರಿಗೆ ತಂದಿದ್ದು ಇದರನ್ವಯ ಫಬ್ರವರಿ-2020 ರ ಅಂತ್ಯಕ್ಕೆ 
ಬ್ಯಾಂಕ್‌ಗಳಲ್ಲಿ ಬಾಕಿ ಇರುವ: ಎಂ.ಎಸ್‌.ಎಂ.ಇ ಘಟಕಗಳ ಸಾಲದ ಮೊತಕ್ಕೆ 
ಶೇ.20 ರಷ್ಟು ಹೆಚ್ಚುವರಿ ಸಾಲವನ್ನು ಯಾವುದೇ ಹೆಚ್ಚುವರಿ ಖಾತರಿ ಇಲ್ಲದೇ 
ನೀಡುವ ಯೋಜನೆಯನ್ನು ಜಾರಿಗೆ ತಂದಿರುತ್ತದೆ. 


ಕೇಂದ್ರ ಸರ್ಕಾರವು ಈ ಯೋಜನೆಯನ್ನು ಜಾರಿಗೊಳಿಸುತ್ತಿರುವುದರಿಂದ ರಾಜ್ಯ 
ಸರ್ಕಾರದ ಮುಂದೆ ಇಂತಹ ಉದ್ದಿಮೆಗಳಿಗೆ ಸಾಲ ಸೌಲಭ್ಯ ಮತ್ತು ಸಾಲ 
ಮರುಪಾವತಿ ವಿನಾಯಿತಿ ಕುರಿತು ಯಾವುದೇ ಯೋಜನೆಗಳು ಇರುವುದಿಲ್ಲ. 


ಸಿಐ 46 ಎಸ್‌ಎಸ್‌ಐ 2021 


Wi 
— 
@ಿ.ಸಿ ಪಾಟೀಲ್‌) 


ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ ಮತ್ತು 
ಸಾರ್ವಜನಿಕ ಸಂಪರ್ಕ ಸಚಿವರು 


